ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಜೂನ್ ೧೧, ೨೦೧೫ (ಜೇಷ್ಠ ೨೧, ಶಕ ವರ್ಷ ೧೯೩೭ ) 
Bengaluru , Thursday, June 11, 2015 ( Jyeishta 21, Shaka Varsha 1937 ) 


ಸಂಪುಟ ೧೫೦ 
Volume 150 


ಸಂಚಿಕೆ ೨೪ 
Issue 24 


ಭಾಗ ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 

ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ಕರ್ನಾಟಕ ಲೋಕಸೇವಾ ಆಯೋಗ"ಉದ್ಯೋಗಸೌಧ” ಬೆಂಗಳೂರು 

ಅಧಿಸೂಚನೆ 
ಸಂಖ್ಯೆ : ಆರ್‌ ( 2 ) 649 / 2014 - 2015 / ಪಿಎಸ್‌ಸಿ, ದಿನಾಂಕ : 27 - 03 - 2015 . 
ಆಯೋಗದ ಅಧಿಸೂಚನೆ ಸಂಖ್ಯೆ ಆರ್(2) ಪಿಎಸ್‌ಸಿ | ಆರ್‌ಟಿಬಿ-1/2011, ದಿನಾಂಕ : 17 - 05 -2011ರಲ್ಲಿ ಸಾರಿಗೆ ಇಲಾಖೆಯಲ್ಲಿನ 
100 ಮೋಟಾರು ವಾಹನ ನಿರೀಕ್ಷಕರ ಹುದ್ದೆಗಳನ್ನು ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ನಾಗರೀಕ ಸೇವೆಗಳು (ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ 
ನೇಮಕಾತಿ ಹಾಗೂ ಆಯ್ಕೆ ) (ಸಾಮಾನ್ಯ) ನಿಯಮಗಳು 2006 ರನ್ವಯ ನೇಮಕಾತಿ ಮಾಡಲು ಅಧಿಸೂಚಿಸಿ ಅರ್ಜಿಗಳನ್ನು ಸ್ವೀಕರಿಸಲು ದಿನಾಂಕ : 
16 - 06 - 2011 ರಂದು ಕೊನೆಯ ದಿನಾಂಕವೆಂದು ನಿಗದಿಪಡಿಸಲಾಗಿತ್ತು. 

ಸಾರಿಗೆ ಇಲಾಖೆ, ಇವರು ಕರ್ನಾಟಕ ಸರ್ಕಾರದ ನಡವಳಿಗಳಲ್ಲಿ ಸರ್ಕಾರವು ದಿನಾಂಕ : 06 - 03 - 2015 ರಂದು ಮಾಡಿರುವ ಆದೇಶದಲ್ಲಿ 
ಅನುಚ್ಛೇದ 371 ( ಜೆ) ಗೆ ಸಂಬಂಧಿಸಿದಂತೆ ಹೈದರಾಬಾದ್ -ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ಮೀಸಲಾತಿಯನ್ನು ಕಲ್ಪಿಸಬೇಕಿದ್ದು, ಈಗಾಗಲೇ 
ಅಧಿಸೂಚಸಿರುವ ಮೋಟಾರು ವಾಹನ ನಿರೀಕ್ಷಕರ 100 ಹುದ್ದೆಗಳಿಗೆ ಅನ್ವಯವಾಗುವುದರಿಂದ, ಪರಿಷ್ಕೃತ ಪ್ರಸ್ತಾವನೆಯನ್ನು ಸಲ್ಲಿಸುವ ಸಲುವಾಗಿ ಸಾರಿಗೆ 
ಇಲಾಖೆಯಲ್ಲಿನ ಮೋಟಾರು ವಾಹನ ನಿರೀಕಕರ ಹುದ್ದೆಗಳನ್ನು ಹಿಂದಕ್ಕೆ ಪಡೆದಿರುತ್ತಾರೆ. ಇವರ ಕೋರಿಕೆಯಂತೆ ದಿನಾ 
ರಾಜಪತ್ರದ ಭಾಗ - 5ರಲ್ಲಿ ಪ್ರಕಟವಾದ ಆಯೋಗದ ದಿನಾಂಕ : 17 - 05 - 2011 ರಂದು ಹೊರಡಿಸಿರುವ ಅಧಿಸೂಚನೆಯಲ್ಲಿ ಗೂಪ್- ಸಿ ವಿಭಾಗದ 
ಅನು ಕ್ರಮ ಸಂಖ್ಯೆ : 107 -206 ಮತ್ತು ಹುದ್ದೆಯ ಸಂಕೇತ : 19 ರಲ್ಲಿ ಪ್ರಕಟಿಸಲಾದ ಸಾರಿಗೆ ಇಲಾಖೆಯಲ್ಲಿನ ಮೋಟಾರು ವಾಹನ ನಿರೀಕ್ಷಕರ 
100 ಹುದ್ದೆಗಳನ್ನು ಹಿಂಪಡೆಯಲಾಗಿದೆ. 


P . R . 112 


ಮನೋಜ್ ಕುಮಾರ್ ಮೀನಾ, ಭಾ . ಆ . ಸೇ . 

ಕಾರ್ಯದರ್ಶಿ , 
ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು 


SC- 30 


ಕರ್ನಾಟಕ ಲೋಕಸೇವಾ ಆಯೋಗ "ಉದ್ಯೋಗಸೌಧ” ಬೆಂಗಳೂರು 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಇಪ(4) 1222 / 2014- 2015 / ಪಿಎಸ್‌ಸಿ, ದಿನಾಂಕ : 27 - 03 - 2015 . 


2014ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ಆಯೋಗದ ಅಧಿಸೂಚನೆ ಸಂಖ್ಯೆ : ಇಪ(1) / 455 / 
2014 - 15 / ಪಿಎಸ್‌ಸಿ, ದಿನಾಂಕ : 06 - 02 - 2015 ರಂದು ಪ್ರಕಟಿಸಲಾಗಿದ್ದು , ಸದರಿ ಅಧಿವೇಶನದಲ್ಲಿ ಅಭ್ಯರ್ಥಿಯು ಗಳಿಸಿರುವ ಅಂಕಗಳು ಹಾಗೂ ಹಿಂದಿನ 
ಅಧಿವೇಶನದಲ್ಲಿ ಗಳಿಸಿರುವ ವಿನಾಯಿತಿಯನ್ನು ಪರಿಗಣಿಸಿ ಸಂಬಂಧಿಕರ ಮಾಹಿತಿಗಾಗಿ ಈ ತಿದ್ದುಪಡಿ ಮೂಲಕ ಫಲಿತಾಂಶವನ್ನು ಪ್ರಕಟಿಸಿದೆ. 


( ೨೦೪೫ ) 


ಭಾಗ ೫ 


೨೦೪೬ 

ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜೂನ್ ೧೧, ೨೦೧೫ 

ಅಪೆಂಡಿಕ್ಸ್ - ಎ 
ಹಾವೇರಿ ಕೇಂದ್ರ 

ಅಕೌಂಟ್ಸ್ ಹೈಯರ್ 
ಸಾಮಾನ್ಯ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ : 168178 ಅನ್ನು ಸೇರಿಸಿ ಓದಿಕೊಳ್ಳುವುದು. 

ಆರ್. ವೆಂಕಟೇಶ್ ಕುಮಾರ್ ಭಾ. ಆ. ಸೇ . 
P . R . 116 

ಪರೀಕ್ಷಾ ನಿಯಂತ್ರಕರು 
SC - 25 

ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು 


ಕರ್ನಾಟಕ ಲೋಕಸೇವಾ ಆಯೋಗ "ಉದ್ಯೋಗಸೌಧ” ಬೆಂಗಳೂರು 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಇಪ(4)/ 1216 / 2014 -2015/ ಪಿಎಸ್‌ಸಿ, ದಿನಾಂಕ : 23- 03 -2015 . 
2014ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ಆಯೋಗದ ಅಧಿಸೂಚನೆ ಸಂಖ್ಯೆ : ಇಪ(1) / 455/ 
2014 -15/ ಪಿಎಸ್‌ಸಿ, ದಿನಾಂಕ : 06- 02- 2015 ರಂದು ಪ್ರಕಟಿಸಲಾಗಿದ್ದು, ಸದರಿ ಫಲಿತಾಂಶದಲ್ಲಿ ಅಪೆಂಡಿಕ್ಸ್ ಡಿ ರಡಿ ತಡೆಹಿಡಿಯಲಾಗಿದ್ದು ರಾಮನಗರ 
ಕೇಂದ್ರದ ನೋಂ , ಸಂ . 176002ರ ಹಾಗೂ ಶಿವಮೊಗ್ಗ ಕೇಂದ್ರದ ನೋಂ , ಸಂ . 178147ರ ಫಲಿತಾಂಶವನ್ನು ಮಾರ್ಪಡಿಸಿ ಸಂಬಂಧಿತರ ಮಾಹಿತಿಗಾಗಿ 
ಕೆಳಕಂಡಂತೆ ತಿದ್ದುಪಡಿ ಮೂಲಕ ಫಲಿತಾಂಶವನ್ನು ಪ್ರಕಟಿಸಿದೆ. 

ಅಪೆಂಡಿಕ್ಸ್ - ಎ 
ರಾಮನಗರ ಕೇಂದ್ರ 

ಎಸ್ . ಎ .ಎಸ್ . ಭಾಗ - 2 
ಸಾಮಾನ್ಯ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ : 176002 ಅನ್ನು ಸೇರಿಸಿ ಓದಿಕೊಳ್ಳುವುದು . 

ಅಪೆಂಡಿಕ್ಸ್ - ಎ 
ಶಿವಮೊಗ್ಗ ಕೇಂದ್ರ 

ಎಸ್. ಎ .ಎಸ್ . ಭಾಗ- 3 
ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ : 178147 ಅನ್ನು ಸೇರಿಸಿ ಓದಿಕೊಳ್ಳುವುದು . 

ಆರ್. ವೆಂಕಟೇಶ್ ಕುಮಾರ್ ಭಾ. ಆ. ಸೇ . 
P . R . 117 

ಪರೀಕ್ಷಾ ನಿಯಂತ್ರಕರು 
SC- 25 

ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು 


ಕರ್ನಾಟಕ ಲೋಕಸೇವಾ ಆಯೋಗ"ಉದ್ಯೋಗಸೌಧ” ಬೆಂಗಳೂರು 

ಈ ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಇಪ(4) 1193 / 2014 -2015/ ಪಿಎಸ್‌ಸಿ, ದಿನಾಂಕ : 18 -03- 2015. 
2014ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ಆಯೋಗದ ಅಧಿಸೂಚನೆ ಸಂಖ್ಯೆ : ಇಪ(1) / 455 /2014 
15 /ಪಿಎಸ್‌ಸಿ, ದಿನಾಂಕ : 06 - 02 - 2015 ರಂದು ಪ್ರಕಟಿಸಲಾಗಿದ್ದು, ಸದರಿ ಅಧಿವೇಶನದಲ್ಲಿ ಅಭ್ಯರ್ಥಿಯು ಗಳಿಸಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು 
ಪಡೆದಿರುವ ಕಾನೂನು ಪದವಿಯನ್ನು ಪರಿಗಣಿಸಿ ಸಂಬಂಧಿಕರ ಮಾಹಿತಿಗಾಗಿ ಕೆಳಕಂಡ ತಿದ್ದುಪಡಿಯನ್ನು ಪ್ರಕಟಿಸಿದೆ. 

ಅಪೆಂಡಿಕ್ಸ್ - ಬಿ 
ಬೆಳಗಾವಿ ಕೇಂದ್ರ 

ಜನರಲ್ ಲಾ ಭಾಗ- 1 
ಪತ್ರಿಕೆ- 2ರಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ : 154016 ಅನ್ನು ಸೇರಿಸಿ ಓದಿಕೊಳ್ಳುವುದು. 


P . R . 118 


ಆರ್. ವೆಂಕಟೇಶ್ ಕುಮಾರ್ ಭಾ . ಆ. ಸೇ . 

ಪರೀಕ್ಷಾ ನಿಯಂತ್ರಕರು 
ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು 


SC - 25 


ಭಾಗ ೫ ಕರ್ನಾಟಕ ರಾಜ್ಯಪತ್ರ ಗುರುವಾರ , ಜೂನ್ ೧೧ , ೨೦೧೫ 

೨೦೪೭ 
ಕರ್ನಾಟಕ ಲೋಕಸೇವಾ ಆಯೋಗ"ಉದ್ಯೋಗಸೌಧ” ಬೆಂಗಳೂರು 

ಈ ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಇಪ(4) / 12/ 1 /2014 - 2015 / ಪಿಎಸ್‌ಸಿ, ದಿನಾಂಕ : 27 - 03 - 2015. 
2013ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ದಿನಾಂಕ : 03- 07 - 2014ರ ರಾಜ್ಯ ಪತ್ರದಲ್ಲಿ ಆಯೋಗದ 
ಅಧಿಸೂಚನೆ ಸಂಖ್ಯೆ : ಇಪ (1) 394 /2014 -15 / ಪಿಎಸ್‌ಸಿ, ದಿನಾಂಕ : 30 - 04 - 2014ರಡಿ ಪ್ರಕಟಿಸಲಾಗಿದ್ದು, ಸದರಿ ಅಧಿವೇಶನದಲ್ಲಿ ಅಭ್ಯರ್ಥಿಗಳು 
ಗಳಿಸಿರುವ ಅಂಕಗಳು ಹಾಗೂ ಹಿಂದಿನ ಅಧಿವೇಶನದಲ್ಲಿ ಗಳಿಸಿರುವ ವಿನಾಯಿತಿಯನ್ನು ಮತ್ತು ಬಿ. ಕಾಂ . ಪದವಿಯನ್ನು ಪರಿಗಣಿಸಿ ಸಂಬಂಧಿತರ 
ಮಾಹಿತಿಗಾಗಿ ಈ ತಿದ್ದುಪಡಿಯ ಮೂಲಕ ಫಲಿತಾಂಶವನ್ನು ಪ್ರಕಟಿಸಿದೆ. 

ಅಪೆಂಡಿಕ್ಸ್ - ಬಿ 
ಬೆಂಗಳೂರು ಕೇಂದ್ರ 

ಎಸ್ಎಎಸ್ ಭಾಗ - 3 
ಪತ್ರಿಕೆ - 2 ರಿಂದ 5 ರವರೆಗೆ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ : 50195, 51332 ಹಾಗೂ 53475 ಗಳನ್ನು ಸೇರಿಸಿ ಓದಿಕೊಳ್ಳುವುದು. 

ಆರ್. ವೆಂಕಟೇಶ್ ಕುಮಾರ್ ಭಾ. ಆ . ಸೇ . 
P . R . 119 

ಪರೀಕ್ಷಾ ನಿಯಂತ್ರಕರು 
SC - 25 

ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು 


ವಿಭಾಗೀಯ ಕಾರ್ಯದರ್ಶಿಗಳು, ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಹಾಗೂ ಪದನಿಮಿತ್ತ ಜಂಟಿ ನಿರ್ದೇಶಕರ ಕಛೇರಿ, 

ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮೈಸೂರು ವಿಭಾಗ, ಮೈಸೂರು-570024 

ಈ ತಿದ್ದುಪಡಿ ಜ್ಞಾಪನ 
ಸಂಖ್ಯೆ : ಜಿ12 / ಪ್ರೌ . ಶಾ .ಶಿ. ನೇ / 01/ 391/ 2014 - 15 , ದಿನಾಂಕ : 23 - 04 - 2015. 


ವಿಷಯ : 2014 - 15ನೇ ಸಾಲಿನ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮೈಸೂರು ವಿಭಾಗದ ಪ್ರೌಢ ಶಾಲಾ ಸಹ ಶಿಕ್ಷಕರ 

ನೇಮಕಾತಿ ಅಧಿಸೂಚನೆಯಲ್ಲಿನ ತಿದ್ದುಪಡಿ ಬಗ್ಗೆ. 
ಉಲ್ಲೇಖ : 1. ಈ ಕಛೇರಿ ಅಧಿಸೂಚನೆ ಸಂಖ್ಯೆ : ಜಿ12/ ಪ್ರೌ . ಶಾ . ಶಿ. ನೇ ./01/14 - 15 , ದಿನಾಂಕ : 23 - 03 -2015. 

2 . ನಿರ್ದೇಶಕರು ( ಪ್ರೌಢ ಶಿಕ್ಷಣ) ಆಯುಕ್ತರ ಕಛೇರಿ, ಬೆಂಗಳೂರು ಇವರ ದೂರವಾಣಿ ಕರೆ 

ದಿನಾಂಕ : 17 - 04 - 2015ರ ಮೇರೆಗೆ 
ಉಲ್ಲೇಖ (1) ರಲ್ಲಿ ಹೊರಡಿಸಲಾಗಿದ್ದ ನೇಮಕಾತಿ ಅಧಿಸೂಚನೆಯ ಪುಟ ಸಂಖ್ಯೆ 02ರ ಅನುಬಂಧ - 02ರ ಅಧಿಸೂಚಿತ ಹುದ್ದೆಗಳ 
ವರ್ಗೀಕರಣದಲ್ಲಿ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವಾಗ ಸಮತಳ ಮೀಸಲಾತಿಗೆ ಸಂಬಂಧಿಸಿದಂತೆ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯವು ವಿವರಿಸಿರುವ 
ಕಾರ್ಯ ವಿಧಾನವನ್ನು ಸರ್ಕಾರದ ಸುತ್ತೋಲೆ ಸಂಖ್ಯೆ : ಸಿಆಸುಇ 16 / ನೆರೆನಿ /2008, ದಿನಾಂಕ : 01 - 09 - 2008ರಲ್ಲಿ ಆದೇಶಿಸಿರುವಂತೆ ಹಾಗೂ 
ಹೈದರಾಬಾದ್ - ಕರ್ನಾಟಕ ಮೀಸಲಾತಿ ನಿಯಮ 371ಜೆ ಪ್ರಕಾರ ಅಳವಡಿಸಿಕೊಳ್ಳಲಾಗಿತ್ತು. ಆದರೆ ಈ ಮೀಸಲಾತಿಯು ಈ ವಿಭಾಗಕ್ಕೆ ಅನ್ವಯಿಸದ ಕಾರಣ 
ಪ್ರಕಟಣೆಯಲ್ಲಿ ತಿಳಿಸಿರುವುದನ್ನು ಕೈಬಿಟ್ಟು ಓದಿಕೊಳ್ಳುವಂತೆ ತಿಳಿಸಲಾಗಿದೆ. 

ಸಿ. ಬಾಮೇಗೌಡ 
ವಿಭಾಗೀಯ ಕಾರ್ಯದರ್ಶಿಗಳು 

ಮತ್ತು ಪದನಿಮಿತ್ತ ಜಂಟಿ ನಿರ್ದೇಶಕರು , 
P . R . 130 

ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಸಾರ್ವಜನಿಕ ಶಿಕ್ಷಣ ಇಲಾಖೆ, 
SC-10 

- ಮೈಸೂರು ವಿಭಾಗ, ಮೈಸೂರು. 
ಆಯ್ಕೆ ಪ್ರಾಧಿಕಾರಿ /ಕಾರ್ಯದರ್ಶಿಗಳು, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಹಾಗೂ ಪದನಿಮಿತ್ತ ಸಹ ನಿರ್ದೇಶಕರ ಕಛೇರಿ, 

ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಳಗಾವಿ ವಿಭಾಗ, ಬೆಳಗಾವಿ 

ತಿದ್ದುಪಡಿ ಜ್ಞಾಪನ 
ಸಂಖ್ಯೆ : 01/ ಪ್ರೌ . ಶಾ . ಶಿ. ನೇ / 01/2014 -15 , ದಿನಾಂಕ : 25 - 04 -2015. 
ವಿಷಯ : 2014 -15ನೇ ಸಾಲಿನ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಬೆಳಗಾವಿ ವಿಭಾಗದ ಪ್ರೌಢ ಶಾಲಾ ಸಹ ಶಿಕ್ಷಕರ 

ನೇಮಕಾತಿ ಅಧಿಸೂಚನೆಯಲ್ಲಿನ ತಿದ್ದುಪಡಿ ಬಗ್ಗೆ. 
ಉಲ್ಲೇಖ : 1. ಕರ್ನಾಟಕ ರಾಜ್ಯ ಪತ್ರ ಗುರುವಾರ 02 ಏಪ್ರಿಲ್ -2015 

2. ಮಾನ್ಯ ನಿರ್ದೇಶಕರು ( ಪ್ರೌ .ಶಿ) ಸಾ .ಶಿ . ಇಲಾಖೆ ಆಯುಕ್ತರ ಕಛೇರಿ ಬೆಂಗಳೂರು ಇವರ ಪತ್ರ 

ಸಂಖ್ಯೆ : ಸಿ4(1) ಶಿನೇ - 01/2014 -15 , ದಿನಾಂಕ : 19 - 03 - 2015 ಹಾಗೂ ದೂರವಾಣಿ ಸಂದೇಶ, 

ದಿನಾಂಕ : 17 /25 - 04 - 2015 , 
3. ಈ ಕಛೇರಿ ಪತ್ರ ಸಮ ಸಂಖ್ಯೆ : ದಿನಾಂಕ : 09 /26 - 03 - 2015 , 


ಲಾಲಾ 


ಶಿ 


ಕ 


R .N .I. No.KARBIL /2001/47147 POSTAL REGN . No . RNP /KA/ BGS/2202/2014 - 16 
Licensed to post without prepayment WPP No. 297 
೨೦೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೧, ೨೦೧೫ 

ಭಾಗ ೫ 
ಉಲ್ಲೇಖ (1) ರಲ್ಲಿ ಹೊರಡಿಸಲಾಗಿದ್ದ ನೇಮಕಾತಿ ಅಧಿಸೂಚನೆಯ ಪುಟ ಸಂಖ್ಯೆ 1216ರ ಅನುಬಂಧ 02ರ ಅನುಸೂಚಿತ ಹುದ್ದೆಗಳ 
ವರ್ಗೀಕರಣದಲ್ಲಿ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವಾಗ " ಮುಂದುವರೆದು ಆಯ್ಕೆ ಪಟ್ಟಿಯನ್ನು ತಯಾರಿಸುವಾಗ ಸಮತಳ ಮೀಸಲಾತಿಗೆ 
ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯವು ವಿವರಿಸಿರುವ ಕಾರ್ಯವಿಧಾನವನ್ನು ಸರ್ಕಾರದ ಸುತ್ತೋಲೆ ಸಂಖ್ಯೆ : ಸಿಆಸುಇ 16 /ಸೇನೇನಿ/2008, ದಿನಾಂಕ : 
01- 09 - 2008ರಲ್ಲಿ ಆದೇಶಿಸಿರುವಂತೆ ಅಳವಡಿಸಿಕೊಳ್ಳಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿರುವುದನ್ನು ಕೈಬಿಟ್ಟು ಓದಿಕೊಳ್ಳುವಂತೆ ತಿಳಿಸಲಾಗಿದೆ. 

ಎ. ಎಂ . ಮಡಿವಾಳರ 
ಆಯ್ಕೆ ಪ್ರಾಧಿಕಾರಿ /ಕಾರ್ಯದರ್ಶಿಗಳು , 

ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಹಾಗೂ 
P . R . 131 

ಪದನಿಮಿತ್ತ ಸಹ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, 
SC -10 

ಬೆಳಗಾವಿ ವಿಭಾಗ, ಬೆಳಗಾವಿ. 


ಕರ್ನಾಟಕ ಲೋಕಸೇವಾ ಆಯೋಗ "ಉದ್ಯೋಗ ಸೌಧ” ಬೆಂಗಳೂರು 

- ಅಧಿಸೂಚನೆ | 
ಸಂಖ್ಯೆ : ಪಿಎಸ್ಸಿ 04 ಆರ್‌ಟಿಬಿ 2012 , ದಿನಾಂಕ : 02 - 05 -2015. 
ಆಯೋಗದ ಅಧಿಸೂಚನೆ ಸಂಖ್ಯೆ ಪಿಎಸ್ಸಿ 01 ಆರ್‌ಟಿಬಿ -1/2012, ದಿನಾಂಕ : 22 - 11 - 2012ರಲ್ಲಿ ಸಾರಿಗೆ ಇಲಾಖೆಯಲ್ಲಿನ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳ 09 ಹುದ್ದೆಗಳನ್ನು ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ನಾಗರೀಕ ಸೇವೆಗಳು ( ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಹಾಗೂ 
ಆಯ್ಕೆ) ( ಸಾಮಾನ್ಯ) ನಿಯಮಗಳು 2006 ರನ್ವಯ ನೇಮಕಾತಿ ಮಾಡಲು ಅಧಿಸೂಚಿಸಿ ಅರ್ಜಿಗಳನ್ನು ಸ್ವೀಕರಿಸಲು ದಿನಾಂಕ : 26 -12 - 2012 ರಂದು 
ಕೊನೆಯ ದಿನಾಂಕವೆಂದು ನಿಗದಿಪಡಿಸಲಾಗಿತ್ತು . 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಸಾರಿಗೆ ಇಲಾಖೆ, ಇವರು ದಿನಾಂಕ : 15 - 04 -2015ರ ಪತ್ರದಲ್ಲಿ ಅನುಚ್ಛೇದ 371( ಜೆ ) ಗೆ 
ಸಂಬಂಧಿಸಿದಂತೆ ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ಮೀಸಲಾತಿಯನ್ನು ಕಲ್ಪಿಸಬೇಕಿದ್ದು , ಈಗಾಗಲೇ ಅಧಿಸೂಚಿಸಿರುವ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳ ಹುದ್ದೆಗಳಿಗೆ ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದ ಮೀಸಲಾತಿಯು ಅನ್ವಯವಾಗುವುದರಿಂದ, ಈ ಹಿಂದೆ ದಿನಾಂಕ : 22 - 11 - 2012 ರಂದು 
ಅಧಿಸೂಚಿಸಿದ್ದ ಸಾರಿಗೆ ಇಲಾಖೆಯಲ್ಲಿನ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಹುದ್ದೆಗಳನ್ನು ಹಿಂದಕ್ಕೆ ಪಡೆಯುವಂತೆ ಕೋರಿರುತ್ತಾರೆ. ಇಲಾಖೆಯ 
ಕೋರಿಕೆಯಂತೆ ದಿನಾಂಕ : 29 - 11 - 2012ರ ಕರ್ನಾಟಕ ರಾಜ್ಯ ಪತ್ರದ ಭಾಗ - 5 ರಲ್ಲಿ ಪ್ರಕಟವಾದ ಆಯೋಗದ ದಿನಾಂಕ : 22 -11 - 2012 ರಂದು 
ಹೊರಡಿಸಿರುವ ಅಧಿಸೂಚನೆಯಲ್ಲಿ ಅನುಕ್ರಮ ಸಂಖ್ಯೆ : 64 - 72 ರಲ್ಲಿ ಪ್ರಕಟಿಸಲಾಗಿದ್ದ ಸಾರಿಗೆ ಇಲಾಖೆಯಲ್ಲಿನ 09 ಪ್ರಾದೇಶಿಕ ಸಾರಿಗೆ ಅಧಿಕಾರಿ 
ಹುದ್ದೆಗಳನ್ನು ಹಿಂಪಡೆಯಲಾಗಿದೆ. 

ಆರ್ . ವೆಂಕಟೇಶ್ ಕುಮಾರ್ ಭಾ . ಆ . ಸೇ . 
P . R . 136 

ಪರೀಕ್ಷಾ ನಿಯಂತ್ರಕರು 
SC -30 

ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು. 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


